ಕರ್ನಾಟಿಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪುಶ್ನೆ ಸಂಖ್ಯೆ : 1375 
ಸದಸ್ಯರ ಹೆಸರು ಶ್ರೀ ಅರವಿಂದ ಕುಮಾರ ಅರಳಿ 

(ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸುವ ದಿನಾಂಕ 16.03.2021 


ಉತ್ತರಿಸುವ ಸಜಿವರು 


: ಮಾನ್ಯ ಸಣ್ಣ ಕೈಗಾರಿಕೆ ಹಾಗೂ ವಾರ್ತಾ 
ಮತ್ತು ಸಾರ್ವಜನಿಕ ಸಂಪರ್ಕ ಸಚಿವರು 


ಪ್ರ. ಪ್ರಶ್ನೆ ಉತ್ತರ 

ಸೆಂ. 

ಅ) | ಕಲ್ಯಾಣ ಕರ್ನಾಟಿಕ ಪ್ರದೇಶ ಕಲ್ಯಾಣ ಕರ್ನಾಟಿಕ ಪ್ರದೇಶ ವ್ಯಾಪ್ತಿಗೆ 7 ವಾರ್ತಾ ಅಧಿಕಾರಿಗಳ 
ವ್ಯಾಪ್ತಿಯಲ್ಲಿ ಮಂಜೂರಾದ | ಹುದ್ದೆಗಳು ಮಂಜೂರಾಗಿರುತ್ತವೆ. 
ವಾರ್ತಾ ಅಧಿಕಾರಿಗಳ ಸಂಖ್ಯೆ 
ಎಷ್ಟು; ಭರ್ತಿ ಮಾಡಲಾದ ಭರ್ತಿ ಮಾಡಲಾದ ಹುದ್ಮೆಗಳ ಸಂಖ್ಯೆ :3 
ಹುದ್ದೆಗಳೆಷ್ಟು; ಖಾಲಿ ಇರುವ € 
ಹುದೆಗಳೆಷ್ಟು; ಖಾಲಿ ಇರುವ ಹುದ್ದೆಗಳ ಸಂಖ್ಯೆ :4 

ಆ) |ಖಾಲಿ ಇದಲ್ಲಿ, ಆ ರಾಜ್ಯದಲ್ಲಿ ಕರೋನಾ ಸಾಂಕ್ರಾಮಿಕ ರೋಗ ಇರುವುದರಿಂದ 
ಹುದ್ಮೆಗಳನ್ನು ಭರ್ತಿ |ಕಲ್ಯಾಣ ಕರ್ನಾಟಿಕ ಪ್ರದೇಶ ವ್ಯಾಪ್ತಿಗೆ ಬರುವ ಹುದ್ದೆಗಳನ್ನೂ 
ಮಾಡುವುದು ಯಾವಾಗ: ಸಹಾ ನೇರ ನೇಮಕಾತಿ ಮೂಲಕ ಭತ್ತಿೀ ಮಾಡಲು ಆರ್ಥಿಕ 

ಇಲಾಖೆ ನಿರ್ಬಂಧಿಸಲಾಗಿದೆ. ರಾಜ್ಯದಲ್ಲಿ ಸಂಪನ್ಮೂಲ 
ಕ್ರೂಢೀಕರಿಸಿದ ಸಂತರ ಕಲ್ಯಾಣ ಕರ್ನಾಟಕ ಪ್ರದೇಶ 
ವ್ಯಾಪ್ತಿಯಲ್ಲಿ ಖಾಲಿ ಇರುವ ಹುದ್ಮೆಗಳನ್ನೂ ಸಹಾ ಹಂತ 
ಹಂತವಾಗಿ ಭರ್ತಿ ಮಾಡಲಾಗುವುದು. 

ಇ) |ಪವಾರ್ತಾ ಸಹಾಯಕರಿಗೆ ವಾರ್ತಾ ಸಹಾಯಕರಿಗೆ ಹೆಚ್ಚುವರಿ ಮುಂಬಡಿ ನೀಡುವ 
ಹೆಚ್ಚುವರಿ ಮುಂಬಡ್ತಿ ಯಾವುದೇ ಪ್ರಸ್ತಾವನೆ ಇಲಾಖೆ ಮುಂದೆ ಇರುವುದಿಲ್ಲ. 
ಮಾಡುವ ಯೋಚನೆ 
ಸರ್ಕಾರೆದ ಮುಂದಿದೆಯೇ: ಕಾರಣ, ಕರ್ನಾಟಕ ನಾಗರಿಕ ಸೇವಾ (ಸಾಮಾನ್ಯ ನೇಮಕಾತಿ) 
ಇದ್ದರೆ, ಮಾಡುವುದು ನಿಯಮಗಳನ್ನಯ ಹಾಗೂ ಹಾಲಿ ಚಾಲ್ತಿಯಲ್ಲಿರುವ, ವೃಂದ 
ಹಾ ಇಲ್ಲದಿದ್ದರ, |ಮತ್ತು ನೇಮಕಾತಿ ವಿಯಮಗಳನ್ನಯ ಪ್ರತಿಯೊಂದು 
ಕಾರಣಗಳೇನು: ವೃಂದದಲ್ಲೂ ಹುದ್ಮೆಗಳನ್ನು ನೇರ ನೇಮಕಾತಿ ಮತ್ತು 

ಮುಂಬಡ್ತಿಗೆ ಮೀಸಲಿಡಲಾಗುವುದು. ಈ ನಿಯಮಗಳನ್ನು 
ಉಲ್ಲಂಘಿಸಿ ವಾರ್ತಾ ಸಹಾಯಕರಿಗೆ ಹೆಚ್ಚುವರಿಯಾಗಿ ಮುಂಬಡ್ತಿ 
ನೀಡಲು ಸಾಧ್ಯವಿರುವುದಿಲ್ಲ. 

ಈ) | ವಾರ್ತಾ ಸಹಾಯಕರ ರಾಜ್ಯದಲ್ಲಿ ಕರೋನಾ ಸಾಂಕ್ರಾಮಿಕ ರೋಗ ಇರುವುದರಿಂದ 
ಹುದ್ದೆಗಳ ನೇಮಕಾತಿ | ಕಲ್ಯಾಣ ಕರ್ನಾಟಿಕ ಪ್ರದೇಶ ವ್ಯಾಪ್ತಿಗೆ ಬರುವ ಹುದ್ಮೆಗಳನ್ನೂ 
ಮಾಡುವ ಯೋಚನೆ ಸಹಾ ಒಳಗೊಂಡಂತೆ ಇನ್ನಿತರೆ ವಾರ್ತಾ ಸಹಾಯಕರ 
ಸರ್ಕಾರದ ' ಮುಂದಿದೆಯೇ ಹುದ್ದೆಗಳನ್ನು: ಸಹ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು 
ಇದಲ್ಲಿ, ಯಾವಾಗ ಆರ್ಥಿಕ ಇಲಾಖೆ ನಿರ್ಬಂಧಿಸಲಾಗಿದೆ. ರಾಜ್ಯದಲ್ಲಿ ಸಂಪನೂಲ 
ಮಾಡಲಾಗುವುದು ಕ್ರೂಢೀಕರಿಸಿದ . ಸಂತರ ಕಲ್ಯಾಣ ಕರ್ನಾಟಿಕ ಪುದೇಶ 
ಇಲ್ಲದಿದ್ದಲ್ಲಿ, ಕಾರಣ ವ್ಯಾಪ್ತಿಯಲ್ಲಿ ಖಾಲಿ ಇರುವ ವಾರ್ತಾ ಸಹಾಯಕರ ಹುದ್ದೆಗಳ 
' ತಿಳಿಸುವುದು? ನೇಮಕಾತಿಯನ್ನು ಹಂತ ಹಂತವಾಗಿ ಭರ್ತಿ ಮಾಡಲಾಗುವುದು. 


KCI-PIP/70/2021-INFO-KC-SEC 


(ಪಿ.ಸಿ. ಪಾಟೇಲ್‌) 
ಮಾನ್ಯ ಸಣ್ಣ ಕೈಗಾರಿಕೆ ಹಾಗೂ 
ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಸಚಿವರು 


